KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜೂನ್‌ ೨೨, ೨೦೦೬ (ಅಷಾಢ ೧, ಶಕ ವರ್ಷ ೧೯೨೮) ಸಂಚಿಕೆ ೨೫ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಲಂ 4(1) ಮತ್ತು 17(1) ಮತ್ತು (4)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ನಂ. ಎಲ್‌ಎಕ್ಕೂ : ಎಸ್‌ಆರ್‌ : 2 / 06-07, ದಿನಾಂಕ: 28ನೇ ಏಪ್ರಿಲ್‌ 2006 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಭಾರತೀಯ ಚಂದ್ರಯಾನ 
ಯೋಜನೆ-1 ಇದರಡಿ ಟಿಲ್‌ಮೆಂಟರಿ ಟ್ರಾಕಿಂಗ್‌ ಮತ್ತು ಕಮಾಂಡ್‌ ವಿಜ್ಞಾನ ಮಾಹಿತಿ ಪಡೆಯಲು ಸ್ಟೆಲಸ್‌ನೆಟ್‌ ವರ್ಕ್‌ ಕೇಂದ್ರಸ್ಥಾಪನೆ ಉದ್ದೇಶಕ್ಕೆ 
ಭಾರತ ಬಾಹ್ಯಾಕಾಶ ಇಲಾಖೆ, ಬೆಂಗಳೂರು ಪರ ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿದೆ ಎಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ 
ಬೆಂಗಳೂರು ರವರಿಗೆ ಕಂಡು ಬಂದಿರುತ್ತದೆ. 


1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33 ತಿದ್ದುಪಡಿಯಾದ ಮತ್ತು 1984ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) 
ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದ ಹಾಗೂ 
ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 3ನೇ ಮಹಡಿ, 
ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು-1, ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ 
ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17(1) ಉಪ ಪ್ರಕರಣ (4ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ 
ತುರ್ತು ಶಾಸನ ರೀತ್ಕಾ 5(ಎ) ಪ್ರಕರಣವು ಇದಕ್ಕೆ ಅನ್ವಯಿಸುವುದಿಲ್ಲ. 

ಭೂಸ್ವಾಧೀನ ಕಾಯ್ದೆಗೆ ಅನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ 
ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ 
ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ 
ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ 
ಅಂತಹ ಭಾಗಗಳಿಗೆ ಪರಿಹಾರಧನವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣ ಏಳನೇ ಖಂಡದ ಮೇರೆಗೆ 
ಉಪೇಕ್ಷಿಸಲಾಗುವುದು. 


( ೨೮೯) 





ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೨, ೨೦೦೬ 


ಭಾಗ - ೬ 





















































೨೯೦ 
ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ತಾವರೆಕೆರೆ ಗ್ರಾಮ: ಬ್ಯಾಲಾಳು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನಕ್ಕೆ 
ಸಂ. ನಂ: ಒಳಪಡುವ ಜಮೀನು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ: ಸ.ನಂ: ಸ.ನಂ: ಸ.ನಂ: ಎ-ಗುಂ ರೂ-ಪೈ. 
1 | ಚಿಕ್ಕೋಳಮ್ಮ ಕೋಂ ಲೇಟ್‌ ಚಿಕ್ಕೋಳಮ್ಮ 52ಪ32 | ಖುಷ್ಕಿ ಶ್ರ ಶಿ 52 52 1-00 2.50 
ಮರಿಕೆಂಪಯ್ಯ 
ರಾಮಯ್ಯ ಬಿನ್‌ ಲೇಟ್‌ ರಾಮಯ್ಯ 
ಮರಿಕೆಂಪಯ್ಯ 
ಜುಮ್ಲಾ ವಿಸ್ತೀರ್ಣ : 1-00 
ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಪಿ.ಆರ್‌. 157 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಕಂದಾಯ ಸಚಿವಾಲಯ 
ಭೂ ಅರ್ಜನೆ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಘೋಷಣೆ : 

ಕ್ರಮಾಂಕ: ಕಂಇ 43 ಭೂಸ್ವಾಚ 2005, ದಿನಾಂಕ: 26ನೇ ಏಪ್ರಿಲ್‌ 2006 

ಈ ಮೂಲಕ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಜ್ಯ ಹೆದ್ದಾರಿಯನ್ನು ಅಗಲಪಡಿಸಿ ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳವರ ಅಧಿಸೂಚನೆ ನಂಬರ್‌: ಎಲ್‌ಎಕ್ಕೂ:ಎಸ್‌ಆರ್‌: 3/2005-06 ದಿನಾಂಕ: 25.4.2005ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಅಧಿನಿಯಮ ಸಂಖ್ಯೆ: 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 18941) ರ ಎ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು 
ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಠಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ 
ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು 
ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 


ಅನುಸೂಚಿ 
ಗ್ರಾಮ: ಬಾಲೇನಹಳ್ಳಿ 





















































ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಹಿರಿಯೂರು ಹೋಬಳಿ: ಐಮಂಗಲ 
ಕ್ರ. | ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೇ ತರಹೆ ಚಕ್ಕುಬಂದಿ ಭೂ ಸ್ವಾಧೀನ 
ಸಂ. ಕ್ರಮ ಸಂಖ್ಯೆ ಗೇಣಿದಾರರ ನಂ. ಜಮೀನಿನ 
ಅಥವಾ ನಿವೇಶನ | ಅಥವಾ ಹಿತಾಸಕ್ತಿ ಹೊಂದಿರುವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸಂಖ್ಯೆ ವ್ಯಕ್ತಿಯ ಹೆಸರು (ಎ-ಗು) | (ರೂ. ಪ್ರೆ 
2 3 4 5 6 7 8 9 10 11 12 
1 -- ಡಿ. ವಿಶ್ವನಾಥಯ್ಯ ಬಿನ್‌ ಡಿ. ವಿಶ್ವನಾಥಯ್ಯ ಬಿನ್‌ 95-2ಪಿ1 | ಖುಷ್ಕಿ | ರಿ.ಸ.ನಂ. 95/ ಸ್ತ್ರ ರಿ.ಸ.ನಂ. | ರಿ.ಸ.ನಂ. 94 0.03 0.03 
ದ್ಯಾವರಪ್ಪ ದ್ಯಾವರಪ್ಪ 2ಪಿ1 ರಲ್ಲಿ 95/1 
ಉಳಿಕೆ ಪ್ರದೇಶ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 155 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ತಾ) 








ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೨, ೨೦೦೬ ೨೯೧ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 17ನೇ ಪ್ರಕರಣದನ್ವಯ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 35 ಭೂಸ್ವಾತು 2005, ದಿನಾಂಕ: 26ನೇ ಏಪ್ರಿಲ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನದಿ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸುವ ಸಲುವಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು 
ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 159/05-06 ದಿನಾಂಕ: 3.12.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು 
ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894ರ (1) 5ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು 
ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಠಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ 
ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಮಧುಗಿರಿ ಉಪವಿಭಾಗ, ಮಧುಗಿರಿರವರ ಕಛೇರಿಯಲ್ಲಿ ಇಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ: ಕಸಬಾ ಗ್ರಾಮ: ಸಿದ್ದಾಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ ಚಕ್ಕುಬಂದಿ 
ಸಂ. ಎಗು ರೂ. ಪೈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 80) 80) 83) 84) 
01 | ಪುಟ್ಟತಾಯಮ್ಮಕೋಂ ರಂಗಣ್ಣ ಪುಟ್ಟತಾಯಮ್ಮ 601ಎ ಖುಷ್ಕಿ 00-20 0-30 601ಎ ರ 601ಎ ರ ಮಧುಗಿರಿ - ಸ.ನಂ. 
ಚನ್ನಬಸವಯ್ಯ ಬಿನ್‌ ವೀರಭದ್ರಯ್ಯ ಚನ್ನಬಸವಯ್ಯ ಉಳಿಕೆ ಉಳಿಕೆ ಸಿರಾ ರಸ್ತೆ 60/1ಬಿ 
02 | ಪುಟ್ಟತಾಯಮ್ಮ ಕೋಂ ರಂಗಣ್ಣ ಪುಟ್ಟತಾಯಮ್ಮ 60/1ಬಿ ಖುಷ್ಕಿ 00-15 0-23 601ಬಿ ರ 601ಬಿ ರ 60/1ಎ 60/1ಸಿ 
ಚನ್ನಬಸವಯ್ಯ ಬಿನ್‌ ವೀರಭದ್ರಯ್ಯ ಚನ್ನಬಸವಯ್ಯ ಉಳಿಕೆ ಉಳಿಕೆ 
03 | ಪುಟ್ಟತಾಯಮ್ಮ ಕೋಂ ರಂಗಣ್ಣ ಪುಟ್ಟತಾಯಮ್ಮ 60/1 ಖುಷ್ಕಿ 01-05 0-69 60/1ಸಿ ರ 60/1ಸಿ ರ 60/1ಬಿ 60/1ಸಿ 
ಚನ್ನಬಸವಯ್ಯ ಬಿನ್‌ ವೀರಭದ್ರಯ್ಯ ಚನ್ನಬಸವಯ್ಯ ಉಳಿಕೆ ಉಳಿಕೆ 
ಜುಂಲಾ 2-00 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 156 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ತಾ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ "0ನೇ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಆರ್‌ಟಿ) ಎಲ್‌ಎಕ್ಕೂ : ಎಸ್‌ಆರ್‌ : 1 / 05- 06, ದಿನಾಂಕ: 19ನೇ ಮೇ 2006 
ಸದರಿ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ 
ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು 4) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 
5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002 ದಿನಾಂಕ: 4.6.2002). 
ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗರವರ 





೨೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೨, ೨೦೦೬ 


ಭಾಗ - ೬ 





ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ 


ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಬೆಳಲಕಟಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ವಿವರ 
ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ ಎ. ಗುಂ ರೂ. ಪೈ. 
2 3 4 5 6 7 8 9 10 11 
1 ಬಿ.ಹೆಚ್‌. ಈಶ್ವರಪ್ಪ ಬಿನ್‌ ರಂಗಪ್ಪ ಸ್ಪಂತ 61 ಕೆರೆತರಿ 60 62 61ರಲ್ಲಿ ಭೂಸ್ವಾಧೀನ 61ರ ಪೈ ಜಮೀನು 0-13 2-25 
ಮತ್ತು ಸ.ನಂ. 63 263 
2 ಬಿ.ಹೆಚ್‌. ನಿರಂಜನಮೂರ್ತಿ ಬಿನ್‌ ಸಂತ 61 ಕೆರೆತರಿ 60 62 61ರ ಪೈಕಿ ಜಮೀನು 61ರ ಪೈ ಜಮೀನು 0-04 0-69 
ಬಿ.ಹೆಚ್‌. ಮುರುಡಪ್ಪ 263 
ಜುಮ್ಲಾ ಒಟ್ಟು 0-17 2-94 
ಹದಿನೇಳು ಗುಂಟೆ ಮಾತ್ರ 
ಜಿಲ್ಲಾಧಿಕಾರಿ, 
ಪಿ.ಆರ್‌. 161 ಶಿವಮೊಗ್ಗ ಜಿಲ್ಲೆ. 


ಇವರಿಂದ ಅನುಮೋದಿಸಿದ್ದು, 


ಕಂದಾಯ ಸಚಿವಾಲಯ 

ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 

ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ಎ) 9 : 03-04, ದಿನಾಂಕ: 24ನೇ ಫೆಬ್ರವರಿ 2006 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 6(1) ರ ಅಧಿಸೂಚನೆ ಸಂಖ್ಯೆ ಕಂಇ 14 ಭೂಸ್ವಾತು 2004 ದಿನಾಂಕ 27.2.2005 ರಂತೆ ಕಂದಾಯ ಆಯುಕ್ತರು, ಕಂದಾಯ ಇಲಾಖೆ, ಬೆಂಗಳೂರು, 


ಸದರಿ ಅಧಿಸೂಚನೆಯು ದಿನಾಂಕ 18.03.2005 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 01 ರಿಂದ 04 ವರೆಗೆ ಭಾಗ 6 ರಲ್ಲಿ ದೊಡ್ಡಶೆಟ್ಟಿಕೆರೆ ಗ್ರಾಮದ ಜಮೀನು ಹೇಮಾವತಿನಾಲಾ ಯೋಜನೆಗೆ 

















ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 
ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ದೊಡ್ಡಕೆಟ್ಟಿಕೆರೆ 
ಕ್ರಮ ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ ತರಹೆ ವಿಸ್ತೀರ್ಣ ಸ.ನಂ ತರಹೆ ವಿಸ್ತೀರ್ಣ 
1 2 3 4 5 6 7 
30 33:10 ಖುಷ್ಕಿ 0-14 33:10 ಖುಷ್ಕಿ 0-14 
0-01 ಖರಾಬ್‌ 0-01 
31 133 1-03 1; 133 ಖುಷ್ಕಿ 1-03 1; 
0-05 1) ಖರಾಬ್‌ 0-05 1, 





























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೨, ೨೦೦೬ ೨೯೩ 












































ಘೋಷ್ಟಾರೆ 
ಖುಷ್ಕಿ ತರಿ ಬಾಗಾಯ್ತು ಖರಾಬ್‌ ಜುಂಲಾ ಖುಷ್ಕಿ ತರಿ ಬಾಗಾಯ್ತು ಖರಾಬ್‌ ಜುಂಲಾ 
10:32 1 2 0:17 0:06 0:25 12:00 1 » 10-31 1 0-17 0:06 0:26 12-00 |, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 166 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ) 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ಗು-2) 25 : 2005-06, ದಿನಾಂಕ: 31ನೇ ಮೇ 2006 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ಕಲಂ 41) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆಯು ಎಲ್‌ಎಕ್ಯೂಎಸ್‌ಆರ್‌ 152:2005-06 ದಿನಾಂಕ 29.10.2005 ರಂತೆ ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ 1.12.2005 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 941 ರಿಂದ 948 ವರೆಗೆ ಭಾಗ 6 ರಲ್ಲಿ ಎನ್‌. ಮತ್ತಿಗಟ್ಟ, ಬಾಗೂರು ಗ್ರಾಮದ 
ಜಮೀನು ಹೇಮಾವತಿನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 























ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ: ಎನ್‌.ಮತ್ತಿಘಟ್ಟ, ಬಾಗೂರು 
ಕ್ರಮ 41) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಎನ್‌ ಮತ್ತಿಘಟ್ಟ 
27 158:1 ಭಾಗಾಯ್ತು 0-08 159:1 ಭಾಗಾಯ್ತು 0-08 























ವಿಶೇಷ ಭೂ ಸ್ವಾಧೀನಾಧಿಕಾರಿ, 
ಪಿ.ಆರ್‌. 167 ಹೇಮಾವತಿ ನಾಲಾ ವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ 4(1) ಮತ್ತು 17(4)ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂ / ಸಿಆರ್‌ / 1 / 2006-07, ದಿನಾಂಕ: 5ನೇ ಜೂನ್‌ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ 
ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 

1991 ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ (60ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ) ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂ. ಕಂಇ / 28 / ಭೂಸ್ವಾಚ / 2002 ದಿನಾಂಕ: 20.12.2002ರ ಪ್ರಕಾರ ಅನುಮತಿ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚ, ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ 
ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 




































































೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೨, ೨೦೦೬ ಭಾಗ - ೬ 
ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ದೊಡ್ಡಬಾತಿ 
ಕ್ರ. ಖಾತೆದಾರರ ಹೆಸರು ಖಾತೆದಾರ / ಸರ್ವೆ ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂ ಸ್ವಾಧೀನಕ್ಕೆ ಭೂ 
ಸಂ. ಅನುಭವದಾರ / | ನಂಬರು ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಜಮೀನಿನ | ಕಂದಾಯ 
ಗೇಣಿ ದಾರರ / ಸ.ನಂ. ಸ.ನಂ. ಸ.ನಂ. ಸ.ನಂ. ಅಂದಾಜು ರೂ. ಪೈ. 
ಯಣಭಾರ / ವಿಸ್ತೀರ್ಣ 
ವ್ಯಕ್ತಿಗಳ ಹೆಸರು ಎ-ಗುಂಟೆ 
1 2 3 4 5 6 7 8 9 10 11 
1 | 1) ಬಿ. ಬಸವರಾಜ ಬಿನ್‌ ಸಿದ್ದಿಂಗಪು ಸ್ವಂತ 264/2 ಖುಷ್ಕಿ | ರೀ.ಸ.ನಂ. 265 ರೀ.ಸ.ನಂ. ದೊಗ್ಗಳ್ಳಿ ಗ್ರಾಮದ | ಇದೇ ನಂಬರಿನ 0-06 0-18 
2) ಬಿ. ಓಂಕಾರಪ್ಪ ಬಿನ್‌ ಭರ್ಮಪ್ಪ 264/1 ಗಡಿ ಉಳಿಕೆ ಜಮೀನು 
2 | ॥ ಕೆ.ಜಿ. ಸಿದ್ದಿಂಗಪ್ಪ ಬಿನ್‌ ದೊಡ್ಡ ಸಿದ್ದಬಸಪ್ಪ ಸ್ವಂತ 265 ಪೈಕಿ ಖುಷ್ಕಿ | ರೀ.ಸ.ನಂ. 266 | ರೀ.ಸ.ನಂ. 264 | ದೊಗ್ಗಳ್ಳಿ ಗ್ರಾಮದ | ಇದೇ ನಂಬರಿನ 0-18 0-48 
2) ಕೆ. ಪ್ರದೀಪ್‌ ಬಿನ್‌ ಕೃಷ್ಣಮೂರ್ತಿ ಗಡಿ ಉಳಿಕೆ ಜಮೀನು 
3) ಕೆ.ಜಿ. ರೇವಣಸಿದ್ದಪ್ಪ ಬಿನ್‌ ದೊಡ್ಡ 
ಸಿದ್ದಬಸಪ್ಪ 
4) ಕೆ.ಜಿ. ರತ್ನಮ್ಮಕೋಂ ಲೇಟ್‌ ಮುರಿಗಪ್ಪ 
3 | ಜಿ. ದಶರಥರಾವ್‌ ಬಿನ್‌ ತುಳಜಪ್ಪ ಸ್ವಂತ 266 ಪೈಕಿ ಖುಷ್ಕಿ ರೀ.ಸ.ನಂ. ರೀ.ಸ.ನಂ. 265 | ದೊಗ್ಗಳ್ಳಿ ಗ್ರಾಮದ | ಇದೇ ನಂಬರಿನ 0-33 0-80 
266/1 ಗಡಿ ಉಳಿಕೆ ಜಮೀನು 
4 | ಜಿ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ಸ್ವಂತ 266 ಪೈಕಿ ಖುಷ್ಕಿ | ರೀ.ಸ.ನಂ. 267 ರೀ.ಸ.ನಂ. ದೊಗ್ಗಳ್ಳಿ ಗ್ರಾಮದ | ಇದೇ ನಂಬರಿನ 0-02 0-07 
26613 ಗಡಿ ಉಳಿಕೆ ಜಮೀನು 
5 | 1) ಎಸ್‌. ಸಿದ್ದಪ್ಪ ಬಿನ್‌ ಶಿದ್ದಿಂಗಪ್ರ ಸ್ಪಂತ 267 ಪೈಕಿ ಖುಷ್ಕಿ | ರೀ.ಸ.ನಂ. 269 | ರೀ.ಸೆ.ನಂ. 266 ಹಳೇ ರೈಲು ಇದೇ ನಂಬರಿನ 0-34 1-66 
2) ಎಸ್‌. ಶೇಖರಪ್ಪ ಬಿನ್‌ ಸಿದ್ದಪ್ಪ ಮಾರ್ಗ ಉಳಿಕೆ ಜಮೀನು 
3) ಎಸ್‌. ಸಿದ್ದಪ್ಪ ಬಿನ್‌ ಶಿದ್ದಿಂಗಪ್ಪ 
4) ಎಸ್‌. ಪರುಸಪ್ಪ ಬಿನ್‌ ಎಸ್‌. ಸಿದ್ದಪ್ಪ 
5) ಕೆಂಚಮ್ಮ ಬಿನ್‌ ಲೇಟ್‌ ಸಿದ್ದಿಂಗಪ್ಪ 
6 | ಸರ್ಕಾರಿ ಬಂಜರು ಸರ್ಕಾರಿ 272 ಖುಷ್ಕಿ | ರೀ.ಸ.ನಂ. 273 ಹಳೇ ರೈಲು ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 0-13 0-38 
ಮಾರ್ಗ ಗಡಿ ಮಾರ್ಗ 
7 | 1 ಬಿ.ಓ. ಮಂಜುನಾಥ ಬಿನ್‌ ಬಿ. ಎಸ್‌. ಸ್ವಂತ 269 ಪೈಕಿ ಖುಷ್ಕಿ | ರೀ.ಸ.ನಂ. 270 | ರೀ.ಸ.ನಂ. 267 ಹಳೇ ರೈಲು ಇದೇ ನಂಬರಿನ 1-27 0-64 
ಓಂಕಾರಪ್ಪ ಮಾರ್ಗ ಉಳಿಕೆ ಜಮೀನು 
2) ಬಿ.ಓ. ಸಿದ್ದೇಶಿ ಬಿನ್‌ ಬಿ. ಓಂಕಾರಪ್ಪ 
3) ಬಿ.ಓ. ಶಿವಕುಮಾರ್‌ ಬಿನ್‌ ಓಂಕಾರಪ್ಪ 
4) ಬಿ. ಶಿವಣ್ಣ ಬಿನ್‌ ಸಿದ್ದಬಸಪ್ಪ, ಬೆಳ್ಳೂಡಿ 
5) ಬಿ. ರೇವಣಸಿದ್ದಪ್ಪ ಬಿನ್‌ ಬೆಳ್ಳೂಡಿ 
ಸಿದ್ದಬಸಪ್ಪ 
6 ಬಿ.ಓ. ಸಿದ್ದೇಶ್‌ ಬಿನ್‌ ಲೇಟ್‌ ಬಿ. 
ಓಂಕಾರಪ್ಪ 
























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೨, ೨೦೦೬ ೨೯೫ 
1 2 3 4 5 6 7 8 9 10 11 
8 | ಸರ್ಕಾರಿ ಬಂಜರು ಸರ್ಕಾರಿ 273 ಖುಷ್ಕಿ | ರೀ.ಸ.ನಂ. 274 | ರೀ.ಸ.ನಂ. 272 | ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 0-03 0-09 

ಗಡಿ ಮಾರ್ಗ 
9 | 1) ನಿಂಗಪ್ಪ ಬಿನ್‌ ಕರಿಯಪ್ಪ, ದೊಗ್ಗಳ್ಳಿ ಸಂತ 270 ಖುಷ್ಕಿ | ರೀ.ಸ.ನಂ. 271 | ರೀ.ಸ.ನಂ. 269 ಹಳೇ ರೈಲು ಇದೇ ನಂಬರಿನ 0-17 0-43 
2) ಕೆ.ಹೆಚ್‌. ಸಿದ್ದಲಿಂಗಪ್ಪ ಬಿನ್‌ ಲೇಟ್‌ ಮಾರ್ಗ ಉಳಿಕೆ ಜಮೀನು 
ಹನುಮಂತಪ್ಪ 
10 | ಶೇಷ ಬಟ್ಟರು ಗೋದಳಿ, ಹರಿಹರ ಸಂತ 274 ಖುಷ್ಕಿ | ರೀ.ಸ.ನಂ. 275 | ರೀ.ಸ.ನಂ. 273 | ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 0-33 1-01 
ಗಡಿ ಮಾರ್ಗ 
11 | 1) ತಿಮ್ಮಾ ಭಟ್ರು ಬಿನ್‌ ಶೇಷಭಟ್ಟರು, ಹರಿಹರ ಸಂತ 271 ಪೈಕಿ ಖುಷ್ಕಿ | ರೀ.ಸ.ನಂ. 278 | ರೀ.ಸ.ನಂ. 270 ಹಳೇ ರೈಲು ಇದೇ ನಂಬರಿನ 1-13 3-40 
2) ವೆಂಕಣ್ಣಭಟ್ರ್‌ ಬಿನ್‌ ಶೇಷಣ್ಣಭಟ್ಟರು, ಮಾರ್ಗ ಉಳಿಕೆ ಜಮೀನು 
ಹರಿಹರ 
12 | ಮಲ್ಲಪ್ಪ ಬಿನ್‌ ನಿಂಗಪ್ಪ, ದೊಗ್ಗಳ್ಳಿ ಸಂತ 275 ಖುಷ್ಕಿ ರೀ.ಸ.ನಂ. 276 | ರೀ.ಸ.ನಂ. 274 | ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 0-36 1-41 
ಗಡಿ ಮಾರ್ಗ 
13 | ಜಿ.ಎಸ್‌. ನಾಗರಾಜ ಬಿನ್‌ ಸಂತ 2780 ಎ1 ಖುಷ್ಕಿ ರೀ.ಸ.ನಂ. ರೀ.ಸ.ನಂ. 271 ಹಳೇ ರೈಲು ಇದೇ ನಂಬರಿನ 0-08 0-22 
ಜಿ.ಆರ್‌. ಷಣ್ಮುಖಪ್ಪ 278/2ಬಿ1 ಮಾರ್ಗ ಉಳಿಕೆ ಜಮೀನು 
14 | ಎಂ.ಎಸ್‌. ನಟರಾಜ ಬಿನ್‌ ಸಂತ 278/2ಬಿ1 ಖುಷ್ಕಿ ರೀ.ಸ.ನಂ. ರೀ.ಸ.ನಂ. ಹಳೇ ರೈಲು ಇದೇ ನಂಬರಿನ 0-09 0-25 
ಜಿ.ಆರ್‌. ಷಣ್ಮುಖಪ್ಪ 2783 278/2ಎ1 ಮಾರ್ಗ ಉಳಿಕೆ ಜಮೀನು 
15 | 1) ಶೇಖರಪ್ಪ ಬಿನ್‌ ಸಿದ್ದಬಸಪ್ಪ ಸಿದ್ರಾಮಣ್ಣರ ಸ್ವಂತ 278 ಪೈಕಿ ಖುಷ್ಕಿ ರೀ.ಸ.ನಂ. ರೀ.ಸ.ನಂ. ಹಳೇ ರೈಲು ಇದೇ ನಂಬರಿನ 0-11 0-31 
2) ರೇಖಾ ಷಣ್ಮುಖಪ್ಪ ಕೋಂ ಜಿ.ಆರ್‌. 2785 2780 ಬಿ1 ಮಾರ್ಗ ಉಳಿಕೆ ಜಮೀನು 
3) ಬಿ.ಎಸ್‌. ರುದ್ರಮುನಿ ಬಿನ್‌ 
ರೇವಣಸಿದ್ದಪ್ಪ 
16 | ಜೆ.ಎಸ್‌. ನಾಗರಾಜ ಬಿನ್‌ ಸಂತ 278/5 ಖುಷ್ಕಿ ರೀ.ಸ.ನಂ. ರೀ.ಸ.ನಂ. ಹಳೇ ರೈಲು ಇದೇ ನಂಬರಿನ 0-06 0-17 
ಜೆ.ಆರ್‌. ಷಣ್ಮುಖಪ್ಪ 278/4 278/3 ಮಾರ್ಗ ಉಳಿಕೆ ಜಮೀನು 
17 | ಎಂ.ಎಸ್‌. ನಟರಾಜ ಬಿನ್‌ ಸಂತ 278/4 ಖುಷ್ಕಿ ರೀ.ಸ.ನಂ. 277 ರೀ.ಸ.ನಂ. ಹಳೇ ರೈಲು ಇದೇ ನಂಬರಿನ 0-06 0-17 
ಜೆ.ಆರ್‌. ಷಣ್ಮುಖಪ್ಪ 2785 ಮಾರ್ಗ ಉಳಿಕೆ ಜಮೀನು 
18 | ಜೆ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ಸಂತ 276 ಖುಷ್ಕಿ ರೀ.ಸ.ನಂ. 39, | ರೀ.ಸ.ನಂ. 275 | ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 2-25 2-16 
38 ಗಡಿ ಮಾರ್ಗ 
ಇದೇ ನಂಬರಿನ 
ಉಳಿಕೆ ಪ್ರದೇಶ 
19 | 1) ಎಂ.ಎಸ್‌. ನಟರಾಜ ಬಿನ್‌ ಸ್ವಂತ 277 ಪೈಕಿ ಖುಷ್ಕಿ ರೀ.ಸ.ನಂ. 37 | ರೀ.ಸ.ನಂ. 278 ಹಳೇ ರೈಲು ಇದೇ ನಂಬರಿನ 2-36 2-38 
ಜಿ.ಆರ್‌. ಷಣ್ಮುಖಪ್ಪ ಮಾರ್ಗ ಉಳಿಕೆ ಜಮೀನು 
2) ಜಿ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ರೀ.ಸ.ನಂ. 
3) ರೇಖಾ ಷಣ್ಮುಖಪ್ಪ ಬಿನ್‌ ಜೆ.ಆರ್‌. 27712 





ಷಣ್ಮುಖಪ್ಪ 
4) ಅಗಸನಕಟ್ಟೆ ದೇವೇಂದ್ರಪ್ಪ ಜಿನ್‌ ಮುರಿಗೆಪ್ಪ 


























































































































೨೯೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜೂನ್‌ ೨೨, ೨೦೦೬ ಭಾಗ - ೬ 
1 2 3 4 5 7 8 9 10 11 
20 | ಜಿ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ಸ್ವಂತ 2772 ಖುಷ್ಕಿ ರೀ.ಸ.ನಂ. 37 | ಇದೇ ನಂಬರಿನ ರೀ.ಸ.ನಂ. ಇದೇ ನಂಬರಿನ 0-01 0-02 

ಉಳಿಕೆ ಜಮೀನು 2773 ಉಳಿಕೆ ಜಮೀನು 

21 | ಸಿದ್ದಪ್ಪ ಬಿನ್‌ ರೇವಣಸಿದ್ದಪ್ಪ ಸ್ವಂತ 39/1 ಖುಷ್ಕಿ ರೀ.ಸ.ನಂ. 41 | ರೀ.ಸ.ನಂ. 276 | ಇದೇ ನಂಬರಿನ | ರೀ.ಸ.ನಂ. 39/2 0-16 0-41 

ಉಳಿಕೆ ಪ್ರದೇಶ 

22 | 1) ಜಿ.ಹೆಚ್‌. ಶಂಕರ್‌ ಬಿನ್‌ ಜಿ.ಪಿ ಸಂತ 39/2 ಪೈಕಿ ಖುಷ್ಕಿ ರೀ.ಸ.ನಂ. 41 ರೀ.ಸ.ನಂ. 276 | ರೀ.ಸ.ನಂ. 39/1 ರೀ.ಸ.ನಂ. 38 1-23 1-43 

ಹಾಲೇಶಪ್ಪ 
2) ಜೆ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ 
2 | )) ಜೆ.ಹೆಚ್‌. ಶಂಕರ ಬಿನ್‌ ಹಾಲೇಶಪ್ಪ ಸ್ವಂತ 38/1 ಪೈಕಿ ಖುಷ್ಕಿ ರೀ.ಸ.ನಂ. 41 | ರೀ.ಸ.ನಂ. 276 | ರೀ.ಸ.ನಂ. 39 | ರೀ.ಸ.ನಂ. 38/2 0-14 0-34 
2) ಜೆ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ 
24 | 1) ಜಿ.ಹೆಚ್‌. ಶಂಕರ ಬಿನ್‌ ಜಿ.ಪಿ. ಹಾಲೇಶಪ್ಪ ಸ್ವಂತ 38/2 ಪೈಕಿ ಖುಷ್ಕಿ ರೀ.ಸ.ನಂ. 41 | ರೀ.ಸ.ನಂ. 276 | ರೀ.ಸ.ನಂ. 38/1 ಹಳೇ ರೈಲು 2-32 2-39 
2) ಜಿ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಣಪ್ಪ ಮಾರ್ಗ 
25 | ಹನುಮಣ್ಣ ಬಿನ್‌ ಕೊಳ್ಳಪ್ಪ, ದೊಗ್ಗಳ್ಳಿ ಸ್ವಂತ 37 ಖುಷ್ಕಿ ರೀ.ಸ.ನಂ. 25 | ರೀ.ಸ.ನಂ. 277 ಹಳೇ ರೈಲು ಇದೇ ನಂಬರಿನ 3-09 2-93 
ಮಾರ್ಗ ಉಳಿಕೆ ಪ್ರದೇಶ 
ರಿ.ಸ.ನಂ. 36 
26 | 1) ಬಿ. ನಿಕೇತನ ಬಿನ್‌ ಬಿ. ಬಸವರಾಜಪ್ಪ ಸಂತ 36 ಪೈಕಿ ಖುಷ್ಕಿ ರೀ.ಸ.ನಂ. 25 | ಇದೇ ನಂಬರಿನ ರೀ.ಸ.ನಂ. 37 ಇದೇ ನಂಬರಿನ 1-35 1-84 
2) ಬಿ. ಗಿರಿರಾಜ ಬಿನ್‌ ಸಿದ್ದಿಂಗಪ್ಪ ಉಳಿಕೆ ಜಮೀನು ಉಳಿಕೆ ಪ್ರದೇಶ 

27 | ಕೆ.ಹೆಚ್‌. ಸಿದ್ಧಿಂಗಪ್ಪ ಬಿನ್‌ ಹನುಮಂತಪ್ಪ ಸಂತ 41/3 ಖುಷ್ಕಿ ರೀ.ಸ.ನಂ. 42 ರೀ.ಸ.ನಂ. 39 ಇದೇ ನಂಬರಿನ ರೀ.ಸ.ನಂ. 41/4 0-22 0-77 

ಉಳಿಕೆ ಜಮೀನು 

28 | ಕೆ.ಹೆಚ್‌. ಸಿದ್ದಿಂಗಪ್ಪ ಬಿನ್‌ ಲೇಟ್‌ ಸ್ವಂತ 41/4 ಖುಷ್ಕಿ ರೀ.ಸ.ನಂ. 42 | ರೀ.ಸ.ನಂ. 38 | ರೀ.ಸ.ನಂ. 41/3 ಹಳೇ ರೈಲು 2-10 3-51 

ಹನುಮಂತಪ್ಪ ಮಾರ್ಗ 

29 | 1) ಅಮರಾವತಿ ಬಸಪ್ಪ ಬಿನ್‌ ಗುರುಸಿದ್ದಪ್ಪ ಸ್ವಂತ 25 ಪೈಕಿ ಖುಷ್ಕಿ ರೀ.ಸ.ನಂ. 24 | ರೀ.ಸ.ನಂ. 36 ಹಳೇ ರೈಲು ಇದೇ ನಂಬರಿನ 2-14 2-83 

2) ಹಾಲಮ್ಮ ಕೋಂ ಸಿದ್ದಲಿಂಗಯ್ಯ ಮಾರ್ಗ ಉಳಿಕೆ ಪ್ರದೇಶ 

30 | ಸಿದ್ದಪ್ಪ ಬಿನ್‌ ದೊಣಗ ಭೀಮಪ್ಪ ಸ್ವಂತ 42 ಖುಷ್ಕಿ ರೀ.ಸ.ನಂ. 43 | ರೀ.ಸ.ನಂ. 41 ಇದೇ ನಂಬರಿನ ಹಳೇ ರೈಲು 0-26 1-17 

ಉಳಿಕೆ ಜಮೀನು ಮಾರ್ಗ 

31 | 1) ರತ್ನಮ್ಮ ಕೋಂ ಮಹೇಶ್ವರಪ್ಪ ಸ್ವಂತ / 24 ಖುಷ್ಕಿ ರೀ.ಸ.ನಂ. 23 ರೀ.ಸ.ನಂ. 25 ಹಳೇ ರೈಲು ಇದೇ ನಂಬರಿನ 0-24 1-09 

2) ತಹಶೀಲ್ದಾರ್‌, ದಾ.ತಾ. ದಾವಣಗೆರೆ ಸರ್ಕಾರಿ ಮಾರ್ಗ ಉಳಿಕೆ ಪ್ರದೇಶ 
ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಪರವಾಗಿ 
32 | 1 ಸಿದ್ದಪ್ಪ ಬಿನ್‌ ದೊಣಗ ಭೀಮಪ್ಪ ಸ್ವಂತ 43 ಖುಷ್ಕಿ ಇದೇ ನಂಬರಿನ | ರೀ.ಸ.ನಂ. 42 ಇದೇ ನಂಬರಿನ ಹಳೇ ರೈಲು 1-09 2-12 
2) ವೀರಭದ್ರಪ್ಪ ಬಿನ್‌ ದೊಳಗ ಭೀಮಪ್ಪ ಉಳಿಕೆ ಪ್ರದೇಶ ಉಳಿಕೆ ಪ್ರದೇಶ ಮಾರ್ಗ 
33 | 1) ರತ್ತಮ್ಮ ಕೋಂ ಮಹೇಶ್ವರಪ್ಪ ಸ್ವಂತ 23 ಖುಷ್ಕಿ ಇದೇ ನಂಬರಿನ | ರೀ.ಸ.ನಂ. 24 ಹಳೇ ರೈಲು ಇದೇ ನಂಬರಿನ 0-33 1-42 
2) ರುದ್ರಮ್ಮ ಅಣ್ಣ ಡಿ. ರೇವಣಸಿದ್ದಪ್ಪ ಉಳಿಕೆ ಪ್ರದೇಶ ಮಾರ್ಗ ಉಳಿಕೆ ಪ್ರದೇಶ 
ಒಟ್ಟು 33-04 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 169 ದಾವಣಗೆರೆ ಜಿಲ್ಲೆ. 





